ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಕೋವಿಡ್‌ ಸಂಕಷ್ಟದಲ್ಲಿ ಖಾಸಗಿ ಆಸ್ಪತ್ರೆಗಳ ಬಗ್ಗೆ 
ಶ್ರೀ ಎಂ.ಪಿ. ಸುನೀಲ್‌ ಸುಬ್ರಮಣಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ)- 
386 (403) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಕೋವಿಡ್‌-19 ಸೋಂಕು ತೀವ್ರಗೊಂಡಿದ್ದ ಸಂದರ್ಭದಲ್ಲಿ ಇಲಾಖೆಯಿಂದ ಅಥವಾ ಬಿ.ಬಿ.ಎಂ.ಪಿ. ಯಿಂದ 
ಖಾಸಗಿ ಆಸ್ಪತ್ರೆಗಳಿಗೆ ಶಿಫಾರಸುಗೊಂಡಿದ್ದ ರೋಗಿಗಳ ಆರೈಕೆಗೆ ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ನೀಡಿದ 
ಹಣವೆಷ್ಟು; ಆಸ್ಪತ್ರೆಗಳವಾರು ಹಣ, ರೋಗಿಗಳ ಸಂಖ್ಯೆ ನೀಡಲಾದ ವೈದ್ಯೋಪಚಾರದ ವಿವರಗಳೊಂದಿಗೆ 
ಸಂಪೂರ್ಣ ವಿವರ ನೀಡುವುದು; 


(ಆ) ಕೋವಿಡ್‌-19 ಸೋಂಕು ತೀವ್ರಗೊಂಡಿದ್ದ ಸಂದರ್ಭದಲ್ಲಿ ಇಲಾಖೆಯಿಂದ ಅಥವಾ ಬಿ.ಬಿ.ಎಂ.ಪಿ. ಯಿಂದ 
ಖಾಸಗಿ ಆಸ್ಪತ್ರೆಗೆ ಶಿಫಾರಸ್ಸು ಮಾಡಿದ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ಖಾಸಗಿ ಆಸ್ಪತ್ರೆಗಳು 
ರೋಗಿಗಳಿಂದ ಹಣ ಪಡೆದ ಪ್ರಕರಣಗಳು ಸರ್ಕಾರದ ಗಮನಕ್ಕೆ ಬಂದಿದೆಯೆಳ (ಪ್ರಕರಣವಾರು ವಿವರ 
ನೀಡುವುದು) 


(ಇ) ಈ ರೀತಿಯಲ್ಲಿ ಸರ್ಕಾರದಿಂದ ಹಣ ಪಡೆದ ಜೊತೆಗೆ ರೋಗಿಗಳಿಂದಲೂ ಹಣ ಪಡೆದ ಆಸ್ಪತ್ರೆಗಳ ವಿರುದ್ಧ 
ಕ್ರಮ ಕೈಗೊಳ್ಳಲಾಗಿದೆಯೆಳ; (ವಿವರ ನೀಡುವುದು) ಇಲ್ಲವಾದಲ್ಲಿ, ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು 
ಇರುವ ತೊಡಕುಗಳೇನು? (ಸಂಪೂರ್ಣ ವಿವರ ಒದಗಿಸುವುದು) 


